ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 1369(1619) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಪಿ. ಆರ್‌. ರಮೇಶ್‌( ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 

ಉತ್ತರಿಸುವ ಸಚಿವರು: ಮಾನ್ಯ ಸಣ್ಣ ನೀರಾವರಿ ಸಚಿವರು 


ವಿಷಯ: ಬೆಂಗಳೂರು ಮಹಾನಗರದಲ್ಲಿ ಅಂತರ್ಜಲ ಮಟ್ಟದ ಸುಧಾರಣೆ ಕುರಿತು 


(ಅ) ಬೆಂಗಳೂರು ಮಹಾನಗರ ಕಾರ್ಯವ್ಯಾಪ್ತಿ ಪ್ರದೇಶಗಳಲ್ಲಿ ಕಳೆದ 5 ವರ್ಷಗಳಿಂದ 
ಅಂತರ್ಜಲ ಮಟ್ಟಿದ ವಿವರಗಳ ಜೊತೆಗೆ ಸುಧಾರಣೆಗೆ ತೆಗೆದುಕೊಂಡು ಕ್ರಮಗಳ ಕುರಿತು 
ವಿವರ ನೀಡುವುದು; 


(ಆ) ಈ ಪ್ರದೇಶಗಳಲ್ಲಿ ಕಳೆದ 5 ವರ್ಷಗಳಿಂದ ಕರ್ನಾಟಿಕ ಅಂತರ್‌ಜಲ ಕಾಯ್ದೆ 1999 
ರಡಿಯ ಪ್ರಕಾರ ಯಾವುದೇ ಅಧಿಕೃತ ಪ್ರಾಧಿಕಾರದ ಅನುಮತಿ ಪಡೆಯದೆ ಅಂತರ್ಜಲ 
ಉಪಯೋಗಿಸಿದವರ ವಿರುದ್ಧ ಒಟ್ಟಿ ಎಷ್ಟು ಪ್ರಕರಣಗಳು ದಾಖಲಿಸಲ್ಬಟ್ಟೆವೆ; ಎಷ್ಟು 
ಪ್ರಕರಣಗಳಲ್ಲಿ ದಂಡ ವಿಧಿಸಲಾಗಿದೆ; ಮತ್ತು ಎಷ್ಟು ಪ್ರಕರಣಗಳಲ್ಲಿ ಇಲಾಖೆಯಿಂದ ಕ್ರಮ 
ಕೈಗೊಳ್ಳಲಾಗಿದೆ; (ವಿವರ ನೀಡುವುದು) 


(ಇ) ಅನಧಿಕೃತ ಬಡಾವಣೆಗಳ ನಿರ್ಮಾಣದಿಂದ ಉದೃವಿಸಿರುವ ಅವೈಜ್ಞಾನಿಕ ಬೀರು 
ಸರಬರಾಜು ಮತ್ತು ಒಳಚರಂಡಿ ವ್ಯವಸ್ಥೆಯುಳ್ಳ ಬಡಾವಣೆಗಳಿಂದ ಅಂತರ್ಜಲದ 
ಗುಣಮಟ್ಟ ಕುಸಿಯಲು ಕಾರಣರಾದವರ ವಿರುದ್ಧ ಇಲಾಖೆಯಿಂದ ಯಾವ ಕ್ರಮ 
ಕೈಗೊಳ್ಳಲಾಗಿದೆ; (ಸಂಪೂರ್ಣ ವಿವರ ನೀಡುವುದು) 


(ಈ) ಅಧಿಕೃತ/ಅನಧಿಕೃತ ಕಾರ್ಬ್ಯಾನೆಗಳಿಂದ ಹೊರಬರುವ ಮಲೀನ ವನೀರನ್ನು 
ಸಮರ್ಪಕವಾಗಿ ಸಂಸ್ಕರಿಸದೇ ಅಕ್ಕಪಕ್ಕದ ಕೊಳ್ಳ/ಹಳ್ಳಗಳಿಗೆ ಅನಧಿಕೃತವಾಗಿ 
ಹರಿಯಬಿಡುವವರ ವಿರುದ್ಧ ಇಲಾಖೆಯಿಂದ ಯಾವ ಕ್ರಮ ಕೈಗೊಳ್ಳಲಾಗಿದೆ; (ಸಂಪೂರ್ಣ 
ವಿವರ ನೀಡುವುದು) 


(ಉ) ಬೆಂಗಳೂರು ನಗರದಲ್ಲಿ ಹೊಸದಾಗಿ ಬೋರ್‌ವೆಲ್‌ ಕೊರತೆಗಳ ಬಗ್ಗೆ ನಿರ್ಭಂಧ 
ವಿಧಿಸಲಾಗಿದೆಯೇ? (ವಿವರ ನೀಡುವುದು) 


